ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 717 
ಸದಸ್ಯರ ಹೆಸರು | 


ಉತ್ತರಿಸುವ ಸಚಿವರು 


: ಶ್ರೀ ಆರ್‌.ಬಿ.ತಿಮ್ಮಾಪುರ 
: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 25-09-2020 

3 ಇ A 

ಸಂ ದ್ನ 5 

ಅ. |ಲಾಕ್‌ಡೌನ್‌ ಸಂದರ್ಭದಲ್ಲಿ ವಲಸೆ ಲಾಕ್‌ಡೌನ್‌ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರನ್ನು 
ಕಾರ್ಮಿಕರನ್ನು ಅವರ ಊರಿಗೆ | ಬೆಂಗಳೂರು ಹಾಗೂ ವಿವಿಧ ಸ್ಥಳಗಳಿಂದ ಅವರ ಊರಿಗೆ 
ಕಳುಹಿಸಲು ಸರ್ಕಾರವು ಯಾವ | ಕಳುಹಿಸಲು ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಾಗಿರುತ್ತದೆ. 
ಯೋಜನೆಯನ್ನು ಹಮ್ಮಿಕೊಂಡಿದೆ; ಮುಂದುವರೆದು, ಭಾರತೀಯ . ರೈಲ್ವೆಯು ವಲಸಿಗ 

ಕಾರ್ಮಿಕರು ಹಾಗೂ ಪರಸ್ಥಳಗಳಲ್ಲಿ ಸಿಲುಕಿಕೊಂಡಿರುವ 
ಇತರೆ ಪ್ರಯಾಣಿಕರಿಗೆ, ಅವರುಗಳ ಊರುಗಳನ್ನು ತಲುಪಲು 
ಅನುಕೂಲವಾಗುವಂತೆ . “ಶ್ರಮಿಕ ವಿಶೇಷ ರೈಲುಗಳ” 
ಸೇವೆಗಳನ್ನು ಆರಂಭಿಸಿದ್ದರ ಹಿನ್ನೆಲೆಯಲ್ಲಿ, ವಿವಿಧ ರಾಜ್ಯಗಳ 
ವಲಸಿಗ ' ಕಾರ್ಮಿಕರಿಗೆ ಅವರುಗಳ ವಾಸಸ್ಥಳ/ಪರಿಹಾರ 
ಕೇಂದ್ರದಿಂದ ರೈಲು ನಿಲ್ದಾಣಗಳಿಗೆ ತಲುಪಿಸಲು ವಿಶೇಷ 
ಸಾರಿಗೆ ಸೇವೆಯನ್ನು ಒದಗಿಸಲಾಗಿರುತ್ತದೆ. 
ಈ.ಕ.ರ.ಸಾ.ಸಂಸ್ಥೆಯ 29 ಬಸ್ಸುಗಳಲ್ಲಿ 855 ಶ್ರಮಿಕ 
ಕಾರ್ಮಿಕರನ್ನು ಮಹಾರಾಷ್ಟ್ರ ರಾಜ್ಯದಿಂದ ಕರೆ ತರಲಾಗಿದೆ. 

ಆ. |ಸರ್ಕಾರವು ಉಚಿತ ಪ್ರಯಾಣಕ್ಕೆ ಕ.ರಾ.ರ.ಸಾ.ನಿಗಮದಿಂದ ದಿನಾಂಕ: 01.05.2020ರಂದು 
ವ್ಯವಸ್ಥೆಯನ್ನು ಮಾಡಲಾಗಿತ್ತೇ ಅಥವಾ | ವಲಸೆ ಕಾರ್ಮಿಕರಿಗೆ ಸಾಂದರ್ಭಿಕ ಒಪ್ಪಂದದ ದರಗಳನ್ನು 
ನಿರ್ದಿಷ್ಟವಾದ ದರಪನ್ನು ಏನಾದರೂ | ನಿಗದಿಪಡಿಸಿ ಸಾರಿಗೆ ಸೌಲಭ್ಯ ಒದಗಿಸಲಾಗಿದೆ. ದಿನಾಂಕ: 
ನಿಗದಿ ಮಾಡಲಾಗಿದೆಯೇ: 02.05.2020ರಂದು ಒಂದು ಮಾರ್ಗದ ದರಗಳನ್ನು ಪಡೆದು 

_ | ಸಾರಿಗೆ ಸೌಲಭ್ಯ ಒದಗಿಸಿದ್ದು, ದಿನಾಂಕ: 03.05,2020ರಿಂದ' 
: ಉಚಿತವಾಗಿ ಸಾರಿಗೆ ವೃವಸ್ಥೆಯ ದಗಿಸಿರುತದೆ. 
ಇ. |ಡುಪುಟ್ಟು ದರ ನಿಗದಿಯಾಗರುವುದು ಸಾಯನ ಗಿರ 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಯಾವ 
ಕಮ ಕೈಗೊಂಡಿದೆ? 


ವಾ.ಕ.ರ.ಸಾ.ಸಂಸ್ಥೆಯಿಂದ ವಲಸೆ ಕಾರ್ಮಿಕರಿಗೆ 
ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. 
ಈ.ಕ.ರ.ಸಾ.ಸಂಸ್ಥೆಯಿಂದ ವಲಸೆ ಕಾರ್ಮಿಕರಿಗೆ 


ದಿನಾಂಕ 02-05-2020ರಂದು ಕರಾರು ಒಪಂದ ಹಾಗೂ 
ವೇಗದೂತ ಪ್ರಯಾಣ ದರ ಆಕರಣೆ ಮಾಡಲಾಗಿರುತದೆ. 
ದಿನಾಂಕ 03-05-2020ರಿಂದ ಉಚಿತ ಪ್ರಯಾಣ ಸೌಲಭ್ಯ 
ಕಲ್ಲಿಸಲಾಗಿದೆ. pO 


ಬೆಂ.ಮ.ಸಾ.ಸಂಸ್ಥೆಯಿಂದ ದಿನಾಂಕ: 
03-05-2020ರ೦ದ 22-05-2020ರವರೆಗೆ ವಲಸಿಗ 
ಕಾರ್ಮಿಕರಿಗೆ ಒದಗಿಸಿರುವ ವಿಶೇಷ ಸಾರಿಗೆಗಳಿಗೆ ಪ್ರತಿ 
ಕಾರ್ಮಿಕರಿಗೆ ರೂ.140/- ದರವನ್ನು ನಿಗದಿಪಡಿಸಲಾಗಿತ್ತು. 
ರೈಲುಗಳನ್ನು ನಗರದ ಹೊರವಲಯದಲ್ಲಿನ ರೈಲು 
ನಿಲ್ದಾಣಗಳಿಂದ '' ಕಾರ್ಯಾ:ಚರಿಸಲಾಗಿರುತ್ತದೆ ಹಾಗೂ 
ಸರ್ಕಾರದ ಆದೇಶ ಸಂಖ್ಯೆ: RD 399 PRS "2020,. 
ದಿನಾಂಕ: 23-05-2020ರನ್ವಯ ವಲಸಿಗ ಕಾರ್ಮಿಕರಿಗೆ 
ದಿನಾಂಕ: 23-05-2020ರಿಂದ ಉಚಿತವಾಗಿ ವಿಶೇಷ 
ಸಾರಿಗೆ ಸೇವೆಗಳನ್ನು ಒದಗಿಸಲಾಗಿದೆ. 


-ಸಂಖ್ಯೆ ಟಿಡಿ 165 ಟಿಸಿಕ್ಕೂ 2020 


(ಲಕ್ಷ ಟೌ ಸಂಗಪ್ಪ ಸವದಿ) 
"ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


